ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿನ ಪ್ರಶ್ನೆಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


177 - 
ಶ್ರೀ ಎಂ.ಸಾರಾಯಣಸ್ವಾವಿ (ಸ್ಥಳೀಯ ಸಂಸ್ಥೆಗಳ ಕೇತು) 


13.09.2021 } 
ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


KKKKK 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಸೌರಶಕ್ತಿ ವಿದ್ಯುತ್‌ 
ಮೇಲ್ಮಾವಣಿ (ಸೋಲಾರ್‌ ರೂಪ್‌ 
ಟಾಪ್‌) ಪ್ರೋತ್ಸಾಹಿಸಲು ಇಲಾಖೆ 
ಕೈಗೊಂಡಿರುವ ಕೆಮಗಳೇಮು; 
ಇದರಿಂದ ರಾಜ್ಯದಲ್ಲಿ ಎಷ್ಟು 
ಮೆಗಾವ್ಯಾಟ್‌ ವಿದ್ಯುತ್‌ 
ಉತ್ಪಾದಿಸಲಾಗುತ್ತಿದೆ; 


ಸೌರವೀತಿ 2014-21 ರನ್ಟಯ ಸಾರ್ವಜನಿಕರು ಗ್ರಿಡ್‌ ಸಂಪರ್ಕಿತ 
ಸೌರವಿದ್ಯುತ್‌ ಮೇಲ್ವಾವಣಿ ಘಟಕಗಳನ್ನು ನೆಟ್‌ ಅಥವಾ ಗ್ರಾಸ್‌ 
(Gross) ಮೀೀಟಿರಿಂಗ್‌ ವಿಧಾನದ ಮೂಲಕ ಅಳವಡಿಸಿಕೊಳ್ಳಲು 
ಅನುಮೋದನೆ ' ನೀಡಲಾಗಿರುತ್ತದೆ. ಗ್ರಾಹಕರು ತಮ್ಮ 
ಸ್ಥಾವರದಲ್ಲಿ ಅಳವಡಿಸಿರುವ ಸೌರಶ5್ತ ಮೇಲ್ಮಾವಣಿ 
ಘಟಕಗಳಿಂದ ಉತ್ಪಾದಿಸುವ ವಿದ್ಯುತ್‌ನ್ನು ತಾವ ಗಿಡ್‌ನಿಂದ 
ಪಡೆದ ವಿದ್ಯುಜ್ಜಿಕಿಗಿಂತ ಹೆಚ್ಚುವರಿಯಾಗಿದ್ದು, ವಿದ್ಯುತ್‌ 
ಸರಬರಾಜು ಕಂಪನಿಗಳ ಗ್ರಿಡ್‌ಗೆ ಪೂರೈಸಿದ್ದಲ್ಲಿ ಸದರಿ 
ಘಟಕಗಳಿಂದ ಉತ್ಪಾದನೆಯಾಗುವ ವಿದ್ಯುತ್‌ಗೆ ಕಾಲಕಾಲಕ್ಕೆ 
ಕೆ.ಇ.ಆರ್‌.ಸಿ ನಿಗದಿಪಡಿಸುವ ವಿದ್ಯುತ್‌ ದರವನ್ನು 
ನೀಡಲಾಗುತ್ತಿದೆ. 


ಸೌರಶ&ಿ ಮೇಲ್ಮಾವಣಿ ಯೋಜನೆಯನ್ನು (ಸೋಲಾರ್‌ 
ರೂಪ್‌ ಟಾಪ್‌) ಪ್ರೋತ್ಸಾಹಿಸಲು, ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ: 


* ಸೌರಶಕ ಮೇಲ್ಲ್ಮಾವಣಿ ಪಿವಿ ವ್ಯವಸ್ಥೆಗೆ ಸಂಬಂಧಿಸಿದ 
ಗ್ರಾಹಕರ/ವಿದ್ಯುತ್‌ ಸರಬರಾಜು ಕಂಪನಿಗಳ ಅಧಿಕಾರಿಗಳ 

: ಕೈಪಿಡಿ, ಸರ್ಕಾರದ ಅಧಿಕೃತ ಜ್ಞಾಪನಾ ಪತ್ರಗಳು ಹಾಗೂ 
ಸುತ್ತೋಲೆಗಳನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳ 
ಅಂತರ್ಜಾಲದಲ್ಲಿ 'ಪ್ರಕಟೆಸಲಾಗಿದ್ದ ಹಾಗೂ ಆನ್‌ಲೈನ್‌ 
ಮೂಲಕವೇ ಅರ್ಜಿಗಳು ಹಾಗೂ ನೋಂದಣಿ ಶುಲ್ಕ 
ಪಾವತಿಸಲು ಸಾಫ್ಟ್‌ ವೇರ್‌ ಸಿದ್ದಪಡಿಸಲಾಗಿರುತ್ತದೆ.: 

* ವಾರ್ತಾ ಪತ್ರಿಕೆ ನಿಯತ ಕಾಲಿಕೆಗಳು,, ಸ್ಮರಣ ಸಂಚಿಕೆ 
ಫೇಸ್‌ ಬುಕ್‌, ದೂರದರ್ಶನ, ಆಕಾಶವಾಣಿ, ಬಿಗ್‌ ಎಫ್‌ 
ಎಂ.ಗಳು, ಬಿತ್ತಿ ಪತ್ರಗಳು, ಕರ ಪತ್ರಗಳು, ಕೈಪಿಡಿಗಳಲ್ಲಿ 
ಜಾಹೀರಾತನ್ನು ನೀಡುವುದರ - ಮೂಲಕ ಸೌರಶಕ್ತಿ 
ಮೇಲ್ಲಾವಣಿ ವಿದ್ಯತ್‌ ಉತ್ಪಾದನೆಗೆ ಪ್ರೋತ್ಸಾಹಿಸಲು 
ಕ್ರಮ ಕೈಗೊಳ್ಳಲಾಗಿದೆ. 

* ಕರ್ನಾಟಕ. ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 
ದಿನಾಂಕ15-09-2017ರ.ಆದೇಶದಲ್ಲಿ'ಒಂದೇ ಆವರಣದಲ್ಲಿ 
Multiple SRTPV Units ಆಳವಡಿಸಲು ಅನುಮೋದನೆ 
ನೀಡಿರುತದೆ. 


ey 


p 


1 
A 
h 


ಭರತ ಸರ್ಕಾರದ ಎಮ್‌.ಎನ್‌.ಆರ್‌.%ಇ (Ministry of New and 
Renewable Energy) (ಹ೦ತ-2 ರವರಿಂದ ವಸತಿ ಕಟ್ಟಿಡಗಳು 
ಮತ್ತು ಗುಂಪು ವಸತಿ ಸಮುದಾಯ /ವಸತಿ ಕಲ್ಯಾಣ ಸೆಂಘದ 
ಗ್ರಾಹಕರುಗಳಿಗೆ ಗ್ರಿಡ್‌ ಸಂಪರ್ಕಿತ ಸೌರ ಮೇಲ್ಮಾವಣೆ ಸ್ಥಾಪಿಸಲು 
1 ಕವ್ಯಾಯಿಂದ 1. 8ವ್ಯಾಷರೆಗೆ ಸಹಾಯಧನ 


ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. 
ಸಹಾಯಧನದ ವಿವರಗಳು: 
ಸೌರಶ4 
ಗ್ರಾಹಕರು . ಮೇಲ್ಮಾವಣಿಯ | ಸಹಾಯಧನ 
' ಸಾಮರ್ಥ್ಯ 3 
ವಸತಿ ಗ್ರಾಹಕರಿಗೆ 1-38.ವ್ಯಾ.ವರೆಗೆ "40% 


" >»3-108.ವ್ಯಾ.ವರೆಗೆ.. 20% 


ಗುಂಪು ಪಸತಿ 
ಸಮುದಾಯ/ 

ವಸತಿ ಕಲ್ಯಾಣ 
ಸಂಘದ ಗ್ರಾಹಕರಿಗೆ 


5008.ವ್ಯಾ.ವರೆಗೆ 20% 


* ಸೌರವಿದ್ಯುತ್‌ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಲು 
ಕೆ.ಇ.ಆರ್‌.ಸಿ: ರವರು: ಹಾಲಿ ಚಾಲ್ಲ್ದಿಯಲ್ಲಿರುವ ಗ್ರಾಹಕರ 
ಹೂಡಿಕ ವ್ಯವಹಾರ ಮಾದರಿಯೊಂದಿಗೆ, ಮೂರನೇ ವ್ಯಕ್ತಿ 
ಹಾಗೂ ವಿದ್ಯುತ್‌ ವಿತರಣಾ ಕಂಪವಿಗಳು ಹೂಡಿಕೆ 
ಮಾಡಬಹುದೆಂದು ದಿನಾಂಕ: 09122019 :ರಂದು 
ಆದೇಶವನ್ನು ಹೊರಡಿಸಿರುತ್ತಾರೆ. 


° ಬೆಂಗಳೂರು ವಿದ್ಯತ್‌ ಸರಬರಾಜು ಕಂಪನಿಯ ನಿಗಮ 
ಕಛೇರಿಯ .ಮೇಲ್ಮಾವಣಿಯ, - ಮೇಲೆ 5೦ಕಿವ್ಯಾ 
ಸಾಮರ್ಥ್ಯದ . ಸೌರಶಕ್ತಿ ಫಲಕಗಳನ್ನು 
ಅಳವಡಿಸಲಾಗಿರುತ್ತದೆ. ಚೆವಿಕಂ ಕಛೇರಿಗೆ ಬರುವ 
ಗ್ರಾಹಕರಿಗೆ .ಈ ಮಾದರಿಯನ್ನು ಅದರ ಉಪಯೋಗೆಗಳು/ 
ವಿದ್ಯತ್‌ ಉತ್ಪಾದನೆ ಹಾಗೂ ಉಳಿತಾಯದ ಬಗ್ಗೆ 
ತಿಳಿಸಿಕೊಡಲಾಗುತ್ತಿದೆ. ಫಲ 


ವಿದ್ಯುತ್‌ ಜಾಗೃತಿ SS ಮೆ॥ ಟೆರಿ ಸಂಸ್ಥೆಯ 
ಮುಖಾಂತರ 50,000 - ಶಾಲಾ ವಿಧ್ಯಾರ್ಥಿಗಳಿಗೆ ಸೌರಶಕ್ತಿ 
ಮೇಲ್ಮಾವಣಿ ವ್ಯವಸ್ಥೆಯ ಬಗ್ಗೆ ಹಾಗೂ ವಿದ್ಯುತ್‌ ಉಳಿತಾಯದ 
ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಬೆಂಗಳೂರು 
ವಿದ್ಯುತ್‌ ಸರಬರಾಜು ಕಂಪನಿಯಿಂದ ಹಮ್ಮಿಹೊಳ್ಳಲಾಗಿತ್ತು. 


ಪ 


ರಾಜ್ಯದಲ್ಲಿ 2020-21 ಮತ್ತು 2021-22ನೇ ಸಾಲಿನ 
(ಜುಲೈ21ರವರೆಗೆ -..ಸೌರಶ8  ಮೇಲ್ಲಾವಣಿ ಮೂಲಕ 
ಉತ್ಸ್ಪಾದನೆಯಾಗಿರುವ ಎಬಿದ್ಯತ್‌ ಪ್ರಮಾಣದ ಕಂಪನಿವಾರು 
ವಿವರಗಳು ಕೆಳಕಂಡಂತಿವೆ :- 


ಸೌರಶಕ್ತಿ ಮೇಲ್ಮಾವಣಿಯಿಂದ 
ಉತ್ಪಾದನೆಯಾದ ವಿದ್ಯುತ್‌ (ದಶಲಕ್ಷ 
ಕಂಪನಿ ಹೆಸರು ಯೂನಿಟ್‌ಗಳಲ್ಲಿ) 
2021-22 (ಜುಲೈ 
I 2020-21 ಅಲತ್ಯಕೆ) 

ಬೆಸ್ಮಾಂ 159.64 18.37 
ಮೆಸ್ಕಾಂ 7.06 2.77 
ಸೆಸ್ಕ್‌ 33.30 14.77 
ಹೆಸ್ಕಾಂ 25.03 9.69 
ಜಿಸ್ಮಾಂ 8.46 3.25 

- ಒಟ್ಟಿ 233.49 48.85 


ಆ) 


ರಾಜ್ಯದಲ್ಲಿ ಸೌರಶಕ್ತಿ ಮುಖಾಂತರ 


ಎಷ್ಟು ವಿದ್ಯತ್‌ ಉತ್ಪಾದನೆ 
ಮಾಡಲು "ಗುರಿ 
ಇಟ್ಟುಕೊಳ್ಳಲಾಗಿದೆ; ಪ್ರತಿ 
ಯೂನಿಟ್‌ಗೆ ಎಷ್ಟು ದರವನ್ನು 
ನಿಯಂತ್ರಣ ಆಯೋಗ 
ನಿಗದಿಷಡಿಸಿರುತ್ತದೆ; 


ರಾಜ್ಯದಲ್ಲಿ ಸೌರ ನೀತಿ 2014-21 ರನ್ವಯ ಒಟ್ಟು 6,000 
ಮೆ.ವ್ಯಾ. ಸೌರಶಕಿ ವಿದ್ಯತ್‌ ಉತ್ಪಾದನೆ ಮಾಡಲು ಸರ್ಕಾರವು 


ಗುರಿ ನಿಗದಿಪಡಿಸಿರುತ್ತದೆ. 


FY-22 & FY-23 ಅವಧಿಗೆ ದಿನಾಂಕ 01.04.2021 ರಿಂದ 
ಅನ್ವಯವಾಗುವಂತೆ ಮಾನ್ಯ ಕೆ.ಇ.ಆರ್‌.ಸಿ ರವರು ದಿನಾಂಕ | 


ತಿ 


ಯೋಜನೆಗಳಿಗೆ 


18.08.2021 ರಂದು ಸೌರ ಜಕಾತಿ ಆದೇಶವನ್ನು 
ಹೊರಡಿಸಿರುತ್ತಾರೆ. ಸದರಿ ಜಕಾತಿ ಆದೇಶದನ್ನಯ ಪ್ರ 
'] ಯೂನಿಟ್‌ ದರ ಈ ಕೆಳಗಿನಂತಿದೆ: 
ನೂ ಭರಿತ ತಲಿ ರೂ.3.10/- ಪ್ರತಿ 
ಭಮ್ಯುತ್‌ ಯೂನಿಟ್‌ 
(« 5 ಮೆ.ವ್ಯಾ) ಯೋಜನೆಗಳಿಗೆ 
ರೂ. 4.02/- . ಪ್ರತಿ 
1-10 ಕಿವ್ಯಾ. ಯೂನಿಟ್‌ (ಸಬ್ಬಿಡಿ 
(ಗೃಹಬಳಕೆ ಗ್ರಾಹಕರುಗಳಿಗೆ | ರಹಿತ) 
ಗ್ರಿಡ್‌ ಸಂಪರ್ಕಿತ ಸೌರ | ರೂ. 2.67/- ಪ್ರತಿ |. 
ಮೇಲ್ಕಾವಣಿ ಯೋಜನೆಗಳಿಗೆ | ಯೂನಿಟ್‌ (ಸಬ್ಬಿಡಿ 
ಸಹಿತ) 
1-2000 ಕಿ.ಪ್ಯಾ. : 
೧1-10 ಕವ್ಯಾ ಗ್ರಾಹಕರುಗಳನ್ನು 
ಹೊರತುಪಡಿಸಿ ಮತ್ತು ಇತರ/|ರೂ. 3.19/- ಪ್ರತಿ 
ಗ್ರಾಹಕರುಗಳಿಗೆ ಯೂನಿಟ್‌ 
ಗ್ರಿಡ್‌ ಸಂಪರ್ಕಿತ ಸೌರ 


ಇ) [ಸೌರಶಾ ಮೇಲ್ಮಾವಣಿ ನ್‌್‌ 
ಘಟಕವನ್ನು ಪ್ರೊತ್ಲಾಹಿಸಲು . ಸೌರಶಕ್ತಿ ಮೇಲ್ಲಾವಣಿ ಘಟಿಕವನ್ನು ಪ್ರೋತಾಹಸಲು 
ಬ್ಯಾಂಕ್‌ ಸಾಲವನ್ನು ನೀಡಲು | ಬ್ಯಾಂಕ್‌ ಸಾಲವನ್ನು ವೀಡಲು ಸರ್ಕಾರದ ಯಾವುದೇ 
ಸರ್ಕಾರದಿಂದ ನಿರ್ದೇಶನ | ನಿರ್ದೇಶನ ಇರುವುದಿಲ್ಲ. 
ನೀಡಲಾಗಿದೆಯೇ; 

ಈ) | ಸರ್ಕಾರಿ ಕಟ್ಟಡಗಳಲ್ಲಿ | ಸರ್ಕಾರಿ ಕಟ್ಟಿಡಗಳ ಮೇಲ್ದಾವಣಿಗಳಲ್ಲಿ ಸೋಲಾರ್‌ ವಿದ್ಯುತ್‌ 
ಮೇಲ್ಕಾವಣಿ ಘಟಕಗಳನ್ನು | ಘಟಕಗಳನ್ನು ಕಡ್ಡಾಯಗೊಳಿಸಲು ಸರ್ಕಾರ ವಿವಿಧ ವ್ಯವಹಾರ 
ಕಡ್ಡಾಯಗೊಳಿಸಲು ಸರ್ಕಾರ | ಮಾದರಿಯನ್ನು ರೂಪಿಸಲು ಉದ್ದೇಶಿಸಿರುತ್ತದೆ. 
ಕುಮ - ಕೈಗೊಂಡಿದೆಯೇ; 

ಮ ಮ ವಿಕಾಸಸೌಧ ಮೇಲ್ಮಾವಣಿಯ ಮೇಲೆ ಈಗಾಗಲೇ 
ಮೇಲಾ ವಣಿ i ಘಟಕ ಹಾಗೂ 13ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ 
ಒದಗಿಸಲಾಗಿದೆಯೇ? ವಿಧಾಸಸೌಧ ಹಾಗೂ ಎಂ.ಎಸ್‌.ಬಿಲ್ಲಿಂಗ್‌ ಮೇಲ್ಮಾವಣಿಯ 
ಮೇಲೆ ಸೌರಶಕ್ತಿ ಘಟಕ ಅಳವಡಿಸಲು ಬೆಂಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿಯಿಂದ ಸಮೀಕ್ಷೆ ಕಾರ್ಯವು 
ಪೂರ್ಣಗೊಂಡಿರುತ್ತದೆ. 
ಸ೦ಖ್ಯೆ: ಎನರ್ಜಿ 199 ಇಬಿಎಸ್‌ 2021 
ಹ 


(ವಿ ಸುನಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು. 


